KA / BG-GPO/2515NVPP-47/2006-2008 





ಕರ್ನಾಟಕ ರಾಜ ಪತ್ರ 


ಅಧಿಕೃ ತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೩ ಬೆಂಗಳೊರು, ಗುರುವಾರ, ಏಪ್ರಿಲ್‌ ೧೦, ೨೦೦೮ (ಚೈತ್ರ ೨೧, ಶಕ ವರ್ಷ ೧೯೩೦) ಸಂಚಿಕೆ ೧೫ 


ಭಾಗ - ೬ 


6 


ಬೆಂಗಳೂರು ವಿಭಾಗಕ್ಕೆ ಮತ್ತು ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, 
ಕೋಲಾರ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಮತ್ತು ಶಿವಮೊಗ್ಗ ಜಿಲ್ಲೆಗಳಿಗೆ 
ಸ್ಥಳೀಯವಾಗಿ ಅನ್ವಯವಾಗುವ ಅಧಿಸೂಚನೆಗಳು ಮತ್ತು ಆದೇಶಗಳು. 








ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ತುಮಕೂರು ಜಿಲ್ಲೆ, ತುಮಕೂರು 
ಕಲಂ 4(1)ರ ರದ್ದಿಯಾತಿ ಅಧಿಸೂಚನೆ 

ಪ್ರಕರಣ ಸಂ. ಎಲ್‌ಎಲ್‌ಎಕ್ಕೂ.ಎಸ್‌ಆರ್‌: 72/2007-08, ದಿನಾಂಕ: 15ನೇ ಮಾರ್ಚ್‌ 2008 
ಭೂಸ್ವಾಧೀನ ಕಾಯಿದೆ 1894 (ಕೇಂದ್ರ ಕಾಯಿದೆ 1894) ರ ಕಲಂ 17 ರೊಂದಿಗೆ ಹೊರಡಿಸಿರುವ ಕಲಂ 4(1)ರ 
ಅಧಿಸೂಚನೆ ಸಂ. ಎಲ್‌ಎಕ್ಕೂ.ಎಸ್‌ಆರ್‌: 26/2006-07 ದಿನಾಂಕ: 21.8.2006 ರಂತೆ ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ, 
ತುಮಕೂರು ಇವರಿಂದ ಮುತ್ತುರಾಯನಕೆರೆಯಿಂದ ಮದ್ದೂರು ತಾಲ್ಲೂಕು ಕೆಸ್ತೂರು ಕೆರೆಗೆ ನೀರುಹರಿಸಲು ಪೂರಕ ನಾಲೆ 
ನಿರ್ಮಾಣಕ್ಕಾಗಿ ಅನುಮೋದಿಸಿದ್ದು, ಸದರಿ ಅಧಿಸೂಚನೆಯು ದಿನಾಂಕ: 28.9.2006 ರ ಕರ್ನಾಟಕ ರಾಜ್ಯ ಪತ್ರದ ಭಾಗ-6 
ಪು ಸಂ. 479-486 ರಲ್ಲಿ ಪ್ರಕಟವಾಗಿರುತ್ತದೆ. ಆದರೆ ಈ ಕೆಳಕಂಡ ಅನುಸೂಚಿಯಲ್ಲಿ ನಮೂದಿಸಿರುವ ಸ.ನಂ. ಮತ್ತು 

ವಿಸ್ತೀರ್ಣವನ್ನು ರದ್ದುಪಡಿಸಲು ರದ್ದಿಯಾತಿ ಅಧಿಸೂಚನೆ ಹೊರಡಿಸಿರುವುದಾಗಿ ಈ ಮೂಲಕ ಪ್ರಕಟಿಸಲಾಗಿದೆ. 









































ಅನುಸೂಚಿ 
ಜಿಲ್ಲೆ: ತುಮಕೂರು ತಾಲ್ಲೂಕು: ಕುಣಿಗಲ್‌ 
ಹೋಬಳಿ: ಹುಲಿಯೂರುದುರ್ಗ ಗ್ರಾಮ: ಬೈರನಾಯಕನಹಳ್ಳಿ 
ಕಲಂ 40)ರ ಖಾತೆದಾರರು/ಹಿಡುವಳಿದಾರರ ಹೆಸರು ಸ.ನಂ. ವಿಸ್ತೀರ್ಣ 
ಅಧಿಸೂಚನೆಯ 
ಕ್ರ.ಸಂ. 
2 3 4 ದ 
ಬೈರನಾಯಕನಹಳ್ಳಿ 
31 ಜಯಮ್ಮ ಕೋಂ ಬೋರಯ್ಯ 261210 0-04 
32 ಸ. ಖಿರಾಬು ಗೋಮಾಳ ಸ. ನಂ. 84 0-16 
ಬಂಡಿಹಳ್ಳಿ 
39 ಗೋವಿಂದೆಯ್ಯ ಬಿನ್‌ ಮಾಳಯ್ಯ, 232/4 0-01 
ಹೊನ್ನಯ್ಯ ಬಿನ್‌ ಮೋಟೇಗೌಡ 
ಜಿಲ್ಲಾಧಿಕಾರಿಗಳು 
ಪಿ.ಆರ್‌. 101 ತುಮಕೂರು ಜಿಲ್ಲೆ, ತುಮಕೂರು 


( ೫೪೫ ) 


೫೪೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೦, ೨೦೦೮ ಭಾಗ - ೬ 





ಜಿಲ್ಲಾದಿಕಾರಿಗಳ ಕಾರ್ಯಾಲಯ, ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ 
ಭೂ ಅರ್ಜನೆ ಅದಿನಿಯಮ 4(1)ನೇ ಪ್ರಕರಣದ ಮೇರೆಗಿನ 
ಅದಿಸೂಚನೆ 
ಕ್ರಮಾಂಕ: ಆರ್‌(3)ಎಲ್‌ಎಕ್ಯೂ.ಸಿಆರ್‌.04/2007-08. ದಿನಾಂಕ: 29ನೇ ಫೆಬ್ರವರಿ 2008 

ಇದರ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿರುವ ಭೂಮಿಗಳು ಸಾರ್ವಜನಿಕ ಉದ್ದೇಶಕ್ಕಾಗಿ ಎಂದರೆ ಕೊಲ್ಲಿಬಚ್ಚಲು ಹೊಸಕೆರೆ ನಿರ್ಮಾಣಕ್ಕಾಗಿ ಅಗತ್ಯವಾಗಿದೆಯೆಂದು ಕರ್ನಾಟಕ 
ಸರ್ಕಾರಕ್ಕೆ ಕಂಡುಬಂದಿರುವುದರಿಂದ; 

ಕರ್ನಾಟಕ ಅದಿನಿಯಮ 1991ರ 33ರ ಮೂಲಕ ತಿದ್ದುಪಡಿಯಾದ ಭೂ ಅರ್ಜನೆ ಅದಿನಿಯಮ 1094 (ಕೇಂದ್ರ ಅದಿನಿಯಮ ಸಂಖ್ಯೆ 1894(1)ರ 4ನೇ ಪ್ರಕರಣದ (1)ನೇ ಉಪ 
ಪ್ರಕರಣದ ಉಪಬಂಧಗಳ ಅನುಸಾರವಾಗಿ, ಅದಕ್ಕ ಸಂಬಂಧಪಟ್ಟ ಎಲ್ಲರಿಗೂ ಆ ಬಗ್ಗೆ ಈ ಮೂಲಕ ನೋಟೀಸನ್ನು ಕೊಡಲಾಗಿದೆ ಹಾಗೂ ಕರ್ನಾಟಕ ಸರ್ಕಾರವು ಆ ಅದಿನಿಯಮದ 4(2)ನೇ 
ಪ್ರಕರಣದ ಮೂಲಕ ಪ್ರದತ್ತವಾದ ಅದಿಕಾರಗಳನ್ನು ಚಲಾಯಿಸಲು ಭೂ ಸ್ವಾದ್ದೀನಾದಿಕಾರಿ ಹಾಗೂ ಸಾಗರ ಪ್ರಾಂತ್ಯಾದಿಕಾರಿಗಳಿಗೆ ಮತ್ತು ಅವರ ಸಿಬ್ಬಂದಿ ಹಾಗೂ ಕೆಲಸಗಾರರಿಗೆ ಈ ಮೂಲಕ 
ಅದಿಕಾರ ನೀಡಿರುತ್ತದೆ. 

ಸದರಿ ಅದಿನಿಯಮ 3(ಸಿ) ಪ್ರಕರಣದ ಮೇರೆಗೆ ಕರ್ನಾಟಕ ಸರ್ಕಾರವು ಅಧಿನಿಯಮದ 5-ಎ ಪ್ರಕರಣದ ಮೇರೆಗೆ ಜಿಲ್ಲಾದಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸಲು ಭೂ 
ಸ್ವಾದ್ದೀನಾದಿಕಾರಿಗಳು ಹಾಗೂ ಉಪವಿಭಾಗಾದಿಕಾರಿಗಳು, ಸಾಗರ ಇವರನ್ನು ನೇಮಕ ಮಾಡಿದೆ. 

ಈ ಭೂಮಿ ಹಾಗೂ ಕಟ್ಟಡಗಳಲ್ಲಿ ಹಿತಾಸಕ್ತಿ ಹೊಂದಿರುವ ಯಾವನೇ ವ್ಯಕ್ತಿಯು ತಮ್ಮ ಆಕ್ಟೇಪಣೆಗಳು ಯಾವುದಾದರೂ ಇದ್ದಲ್ಲಿ ಅವುಗಳನ್ನು ಈ ಪ್ರಕಟಣೆ ಪ್ರಕಟವಾದ ಮೂವತ್ತು 
ದಿವಸಗಳೊಳಗಾಗಿ ಕರ್ನಾಟಕ ಅದಿನಿಯಮ 1991ರ 33ರ ಮೂಲಕ ತಿದ್ದುಪಡಿಯಾದ ಭೂ ಅರ್ಜನೆ ಅದಿನಿಯಮ ಸಂಖ್ಯೆ 18945ರ 3(ಸಿ) ಪ್ರಕರಣದ ಮೇರೆಗೆ ಜಿಲ್ಲಾದಿಕಾರಿಯವರ 
ಪ್ರಕಾರ್ಯಗಳನ್ನು ನಿರ್ವಹಿಸಲು ನೇಮಕವಾದ ಭೂ ಸ್ವಾದೀನಾದಿಕಾರಿ ಹಾಗೂ ಉಪವಿಭಾಗಾದಿಕಾರಿ, ಸಾಗರ ರವರಿಗೆ ಲಿಖಿತದಲ್ಲಿ ಸಲ್ಲಿಸಬಹುದು. 

ಸದರಿ ಅರ್ಜನೆ ಉದ್ದೇಶಕ್ಕಾಗಿ ಸದರಿ ಭೂಮಿ ಹಾಗೂ ಕಟ್ಟಡಗಳ ಮೇಲೆ ನಿಯೋಜಿತರಾದ ಯಾವನೇ ಮೋಜಣಿದಾರ ಅಥವಾ ಇತರೆ ವ್ಯಕ್ತಿಗಳಿಗೆ ಅಡ್ಡಿಯನ್ನುಂಟುಮಾಡಬಾರದೆಂದು 
ಸದರಿ ಭೂಮಿಗಳಲ್ಲಿ ಹಿತಾಸಕ್ತಿ ಹೊಂದಿರುವ ಎಲ್ಲಾ ವ್ಯಕ್ತಿಗಳಿಗೆ ಈ ಮೂಲಕ ಎಚ್ಚರಿಕೆ ನೀಡಲಾಗಿದೆ. ಈ ಅದಿಸೂಚನೆಯು ಪ್ರಕಟವಾದ ದಿನಾಂಕದ ನಂತರ ಶಿವಮೊಗ್ಗ ಜಿಲ್ಲಾದಿಕಾರಿಯವರ 
ಅನುಮತಿ ಇಲ್ಲದೆ ಮಾರಾಟ, ಗುತ್ತಿಗೆ, ಅಡಮಾನ, ವಿನಿಮಯದ ಮೂಲಕ ಅಥವಾ ಬೇರೆ ರೀತಿಯ ಮೂಲಕ ಸದರಿ ಭೂಮಿಗಳ ವಿಲೇಗಾಗಿ ಮಾಡಿಕೊಂಡ ಯಾವುದೇ ಕರಾರುಗಳನ್ನು ಅಥವಾ 
ಅದರಲ್ಲಿ ಮಾಡಲಾದ ವೆಚ್ಚ ಅಥವಾ ಅಬ್ಬಿವೃದ್ಧಿಗಳನ್ನು ಅಂತಿಮವಾಗಿ ಅರ್ಜನೆ ಮಾಡಿಕೊಳ್ಳಲಾಗುವ ಸದರಿ ಭೂಮಿಗಳ / ಕಟ್ಟಡಗಳ ಅಂತಹ ಭಾಗಗಳಿಗೆ ಪರಿಹಾರಕ್ಕಾಗಿ ನಿರ್ಧರಣೆ 
ಮಾಡುವ ಅದಿಕಾರಿಯು ಸದರಿ ಅದಿನಿಯಮದ 24ನೇ ಪ್ರಕರಣದ ಏಳನೇ ಖಂಡದ (ಉಪಪ್ರಕರಣದ) ಮೇರೆಗೆ ಗಣನೆಗೆ ತೆಗೆದುಕೊಳ್ಳಬಾರದು. 


ಭೂ ಸ್ವಾದ್ದೀನಾದಿಕಾರಿ ಹಾಗೂ ಉಪವಿಭಾಗಾದಿಕಾರಿ, ಸಾಗರ ರವರ ಕಛೇರಿಯಲ್ಲಿ ಸದರಿ ಭೂಮಿ / ಕಟ್ಟಡಗಳ ಸ್ಥೂಲ ನಕ್ಸೆಯನ್ನು ಪರಿಶೀಲನೆಗೆ ಇಡಲಾಗಿದೆ. 













































































ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೦, ೨೦೦೮ ೫೪೭ 
ಅನುಸೂಚಿ: 
ಜಿಲ್ಲೆ: ಶಿವಮೊಗ್ಗ ತಾಲ್ಲೂಕ್‌: ಸಾಗರ ಹೋಬಳಿ: ಆನಂದಪುರಂ ಗ್ರಾಮ: ಗಿಳಲಗುಂಡಿ ಕೆರೆಹಿತ್ಲು, ಕಣ್ಣೂರು, ಲಕ್ಕವಳ್ಳಿ & ತಂಗಳವಾಡಿ 
ಹ ಗಿ ಚಕ್ಕುಬಂದಿ ಅಗತ್ಯವಾದ 
RE ಖಾತೇದಾರರ/ಅನುಭವದಾರರ ಅಥವಾ 
೦ |% ಇ 1 ಅಂದಾಜು ಆಕಾರ 
R |v 6 | ಗೇಣಿದಾರ ಅಥವಾ ಹಿತಾಸಕ್ತಿ ಹೊಂದಿರುವ | ತರಹೆ | ಸರ್ವೆ ನಂ. ಪೂರ್ವ ಪಶಿಮ ಉತರ ದಕಿಣ 
8s ಈ ಹ ನು ವಿಸ್ತೀರ್ಣ | ರೂ.ಪೈ. 
wl @ ಇತರೆ ವ್ಯಕ್ತಿಯ ಹೆಸರು ಸ.ನಂ. ಸ.ನಂ. ಸ.ನಂ. ಸ.ನಂ. 
“ ಎ.ಗುಂ. 
1. ಗಿಳಲದುಂಡಿ: 
ವಾಗೀಶಪ್ಪ ಗೌಡ ಬಿನ್‌ 
01 ಖುಷ್ಕಿ 131/12 131/12 131/2 ರಸ್ತೆ 131/12 0.12 9,70 
ಪಟೇಲ್‌ ಗಂಗಾಧರಪ್ಪ ಗೌಡ 
ಶೇಖ್‌ ಫಜಲೂರ್‌ ರೆಹಮಾನ್‌, 
02 ಖುಷ್ಕಿ 2/೬ 2/ಪ 2/1 2/1 2/4 0.11 2.17 
ಶೇಖ್‌ ಇಮಾಮ್‌ ಸಾಬ್‌ - ಜಂಟಿ 
ಚನ್ನಪ್ಪ, ಕೆಂಪಣ್ಣ, ಸಿದ್ದಪ್ಪ, ಮಾಸ್ತ್ಯಪ್ಪ 
03 ಫು ಖುಷ್ಕಿ 142/ಪ 142 142 142 142 0.06 1.86 
ಜಂಟಿ 
04 ಗೋಮೇದಪ್ಪ ಹುಟ್ಟಿರಾಜು ಬಿನ್‌ ನಾಗಪ್ಪ ಖುಷ್ಕಿ 143 143 143 143 143 0.06 2.11 
ಜಿ.ಹೆಚ್‌. ಮಂಜಪ್ಪ ಬಿನ್‌ ಹಳದಪ್ಪ, 
05 ಖುಷ್ಕಿ 141 141 141 141 141 0.01 1.89 
ಹೇಮಾವತಿ ಕೋಂ ಆನಂದಪ್ಪ 
06 ದೇವರಾಜಪ್ಪ ಬಿನ್‌ ವೀರಭದ್ರಪ್ಪ ಖುಷ್ಕಿ 1/2ಪಿ 1/2 1/2 1/2 1/2 0.18 6.35 
07 ಪ್ರಕಾಶ, ಸತೀಶ ಬಿನ್‌ ವೀರಭದ್ರಪ್ಪ ಗೌಡ ಖುಷ್ಕಿ 7/ಏ 7 7 7 7 0.19 12.05 
08 ಈಶ್ವರಮ್ಮ ಕೋಂ ಅಜ್ಜನ ಗ ಕ್ಲಪ್ಭ ಖುಷ್ಕಿ 15/4 15/4 15/4 15/4 15/4 0.12 7.40 
ಹೊಳೆಯಪ್ಪ ಬಿನ್‌ ಅಡೂರು ಬಸಪ್ಪ, 
09 ಖುಷ್ಕಿ 12/1 12/ಪ 12/ಪ 12/ಪಿ 12/ಪಿ 0.17 4.00 
ಓಂಕಾರಪ್ಪ ಬಿನ್‌ ಅಡೂರು ಬಸಪ್ಪ 
10 ಜಗದೀಶ ಬಿನ್‌ ವೀರಭದ್ರಪ್ಪ ಗೌಡ ಖುಷ್ಕಿ 10/ಪಿ 10 12/ಪಿ 10 10 0.02 4.36 
11 ಹೊಳೆಯಪ್ಪ, ಗೋಪಾಲಪ್ಪ ಬಿನ್‌ ಬಸಪ್ಪ ಖುಷ್ಕಿ 11/2 11/2 11/8 11/8 11/8 0.15 29.80 
ಒಟ್ಟು: 2.39 
























































೫೪೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೦, ೨೦೦೮ ಭಾಗ - ೬ 
ತೌ ಕ್ಸಿ ಚಕ್ಕುಬಂದಿ ಅಗತ್ಯವಾದ 
NE ಖಾತೇದಾರರ/ಅನುರವದಾರರ ಅಥವಾ 4 
° 1% ನ ಅಂದಾಜು ಆಕಾ 
XD ೯ 4 ಗೇಣಿದಾರ ಅಥವಾ ಹಿತಾಸಕ್ತಿ ಹೊಂದಿರುವ | ತರಹೆ | ಸರ್ವೆನಂ. ಪೂರ್ವ ಪಶ್ಲಿಮ ಉತ್ತರ ದಕ್ಷಿಣ 
ನ. ಕ್ತಿ ೫ ಕ K ನು ವಿಸ್ತೀರ್ಣ | ರೂ.ಪೈ. 
ಇ ಟಿ 3 ಇತರೆ ವ್ಯಕ್ತಿಯ ಹೆಸರು ಸ.ನಂ. ಸ.ನಂ. ಸ.ನಂ. ಸ.ನಂ ಸ 
ಎ.ಗುಂ. 
2. ಕೆರೆಹಿತ್ಲು: 

ಯಲ್ಲಪ್ಪ ಬಿನ್‌ ಕಲ್ಲಪ್ಪ, ರಾಧಮ್ಮ ಕೋಂ 
12 ಇಂದ್ರಪ್ಪ, ಸತ್ಯಪ್ಪ, ತುಂಗಭದ್ರಪ್ಪ ಬಿನ್‌ ಖುಷ್ಕಿ 22/7ಪಿ 22/7 22/7 ನಿಳಲಗುಂಡಿ 22/8 0.10 0.90 
13 ಅಬ್ದುಲ್‌ ಗನಿ ಜಿನ್‌ ಅಬ್ದುಲ್‌ ರೆಹಮಾನ್‌ ಖುಷ್ಕಿ 22/3ಪಿ 22/3ಪಿ 22/7 22/8 22/3 0.04 16,56 

ರಾಧಮ್ಮ ಕೋಂ ಇಂದಪ್ಪ, ಸತ್ಯಪ್ಪ ಬಿನ್‌ 
14 | ಸ್ಟ ಖುಷ್ಕಿ | 22/5ಪಿ 22/5 22/5 22/3 25 0.10 17.59 

25/ಪಿ 25/ಪಿ 25/ಪಿ 22 26 0.06 17.10 
15 ಖಾದರ್‌ ಷರೀಫ್‌ ಬಿನ್‌ ದಸ್ತಗೀರ್‌ ಸಾಬ್‌ ಖುಷ್ಕಿ 
26/ಖಿ 26 26 26 27 0.21 10.45 

16 ದಾನಿ ಹಾಲಪ್ಪ ಗೌಡ ಬಿನ್‌ ಮಲ್ಲಪ್ಪಗೌಡ ಖುಷ್ಕಿ 27/ಪ 27 17 27 27 0.22 9.54 

ಪಂಚಾಕರ ಆರಾದ್ದ, ಷಡಾಕರ ಆರಾದ್ಧ್ಗ, 
17 ಸ k 5 i ಖುಷ್ಕಿ | 17/ಪಿ 17 8 17 ಕ 0.37 9.11 

ಶಾಂತವೀರಯ್ಯ ಆರಾದ್ಯ 

ಕಾಂತರಾಜು, ಕೆ.ಆರ್‌.ನಾಗೇಂದ್ರಪ್ಪ, 
18 ಹೇಮಂತ ಗೌಡ, ರೇವಪ್ಪ ಗೌಡ, ದಾನೇಶಪ್ಪ, | ಖುಷ್ಕಿ 8ಿ/ಪಿ 17 8 8 8 0.16 8.99 

ವೀರಭದಪ್ಪ 

J 
19 ಖಾದರ್‌ ಷರೀಫ್‌, ಬಷೀರ್‌ ಆಹಮದ್‌ ಖುಷ್ಕಿ 6/12 6 6 8 107 0.35 2.00 
20 ಕಾ ಚಯ ಸಂ ಜುಟ್ಟು ಖುಷಿ 107 107 107 8 33 0.08 1.06 
ಬು ೬ ೩ 
ಬಿನ್‌ ನಾಣ್ಯಪ್ಪ ಗೌಡ 









































































































































ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೦, ೨೦೦೮ ೫೪೯ 
ಹೌ ಕ್ಸಿ ಚಕ್ಕುಬಂದಿ ಅಗತ್ಯವಾದ 
NES ಖಾತೇದಾರರ/ಅನುರವದಾರರ ಅಥವಾ 
(ಸಿಜಿ ತಾ ಧೌ ಅಂದಾಜು ಆಕಾರ 
XD 1 © ಗೇಣಿದಾರ ಅಥವಾ ಹಿತಾಸಕ್ತಿ ಹೊಂದಿರುವ | ತರಹೆ | ಸರ್ವೆನಂ. ಪೂರ್ವ ಪಶ್ಲಿಮ ಉತ್ತರ ದಕ್ಬಿಣ 
RB |3 ಕ್ಟ ವಿಸ್ತೀರ್ಣ | ರೂ.ಪೈ. 
ಇ) (ಡೆ 8 ಇತರೆ ವ್ಯಕ್ತಿಯ ಹೆಸರು ಸ.ನಂ. ಸ.ನಂ. ಸ.ನಂ. ಸ.ನಂ 
ಇ ಎ.ಗುಂ. 
ಶೇಖರಪ್ಪ ಬಿನ್‌ ವೀರಪ್ಪ ಗೌಡ, 
21 ಖುಷ್ಕಿ 83/2 33 33 107 33 0.12 1.96 
ಯೋಗೇಂದ್ರಪ್ಪ ಬಿನ್‌ ವೀರಪ್ಪ ಗೌಡ 
22 ರುದ್ರಪ್ಪ ಬಿನ್‌ ಲಿಂಗಪ್ಪ ಖುಷ್ಕಿ 33/1 33 33 33 ತ್ರಿ 0.12 1.70 
ಯೋಮಕೇಶ, 
23 ಖುಷ್ಕಿ 31/12 30 32 3/ಪಿ 3/ಪಿ 1.04 2.00 
ವೀರಭದ್ರಪ್ಪ ಬಿನ್‌ ಕೆಂಜಿಗಪ್ಪ ಗೌಡ 
ಒಟ್ಟು: 5.37 
3. ಲಕ್ಕವಳ್ಳಿ: 
24 ಮುರಿಗೇಶಪ್ಪ ಬಿನ್‌ ಹಾಲಪ್ಪ ಖುಷ್ಕಿ 3 5 ಕೆರೆಹಿತ್ಲು 3 3 0.12 4,37 
25 ಶಾಂತವೀರಪ್ಪ ಬಿನ್‌ ನಾಗಪ್ಪ ಖುಷ್ಕಿ 5/5ಪಿ 5/1 3 5/1ಪಿ 5/1ಪಿ 0412 10.58 
ಹಾಲಪ್ಪ ಬಿನ್‌ ಗುತ್ಯಪ್ಪ, ಕೇಶವ ಬಿನ್‌ 
26 ಖುಷ್ಕಿ 5/1ಪಿ 7 5/9 5/1ಪಿ 5/1ಪಿ 0.09 10.58 
ಗುತ್ಯಪ್ಪ, ಮೋಹನ ಬಿನ್‌ ಗುತ್ಯಪ್ಪ 
ಒಟ್ಟು: 0.33 
4. ತಂಗಳವಾಡಿ: 
27 ಸೋಮಪ್ಪ ಬಿನ್‌ ಬಸಪ್ಪ ಖುಷ್ಕಿ 59/ಪಿ 5 5 59/ಪಿ 59/ಪಿ 0.12 2.65 
28 ಗಾಮಮ್ಮ ಕೋಂ ಭೈರಪ್ಪ ಖುಷ್ಕಿ 5/ಪಿ8 5 ವ 5 ದ್ರ 0.10 2.00 
29 ಮಂಜಪ್ಪ ಬಿನ್‌ ಹೂವಪ್ಪ ಖುಷ್ಕಿ 5/ಪಿ6 ದಿ ಚೆ ವ 5 0.01 2.20 
30 ಯೋಗೇಂದ ಪೃ ಬಿನ್‌ ಕುಬೇಂದಪ್ಪ ಖುಷ್ಕಿ 5/ಪಿ7 ಡಿ ವ 5 5 0.04 0.20 
J J 


























































































































೫೫೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೦, ೨೦೦೮ ಭಾಗ - ೬ 
ಈ ಕ್ಸಿ ಚಕ್ಕುಬಂದಿ ಅಗತ್ಯವಾದ 
NE ಖಾತೇದಾರರ/ಅನುರವದಾರರ ಅಥವಾ 
(ಸಿಜಿ ತಾ ಧೌ ಅಂದಾಜು ಆಕಾರ 
ಇ ಬ | ಗೇಣಿದಾರ ಅಥವಾ ಹಿತಾಸಕ್ತಿ ಹೊಂದಿರುವ | ತರಹೆ | ಸರ್ವೆನಂ. ಪೂರ್ವ ಪಶ್ಲಿಮ ಉತ್ತರ ದಕ್ಷಿಣ 
RB |3 ಕ್ಟ | ವಿಸ್ತೀರ್ಣ | ರೂ.ಪೈ. 
ಇ) (ಆ ೪6 ಇತರೆ ವ್ಯಕ್ತಿಯ ಹೆಸರು ಸ.ನಂ. ಸ.ನಂ. ಸ.ನಂ. ಸ.ನಂ 
1 ಎ.ಗುಂ. 
31 ಜೋಗಿ ಸಿದ್ದಪ್ಪ ಬಿನ್‌ ಭೈರಪ್ಪ ಪೌತಿ ರತ್ನಮ್ಮ ಖುಷ್ಕಿ 5/ಪಿ2 5 5 5 5 0.03 0.20 
32 ದುರ್ಗೇಶಪ್ಪ ಬಿನ್‌ ಹುಚ್ಚಪ್ಪ ಖುಷ್ಕಿ 61/ಪಿ 5 61 61 61 0.03 0.91 
33 ನಾಗಪ್ಪ ಬಿನ್‌ ಚೌಡಪ್ಪ ಖುಷ್ಕಿ 5/ಪಿ5 5 61 61 61 0.05 1.24 
34 ಧರ್ಮಪ್ಪ ಬಿನ್‌ ಭೈರಪ್ಪ ಖುಷ್ಕಿ 5/ಪಿ9 5 5 5 5 0.10 1.15 
35 ಕುಬೇಂದ್ರಪ್ಪ ಬಿನ್‌ ಚೌಡಪ್ಪ ಖುಷ್ಕಿ 5/ಪಿ3 5 5 5 5 0.08 1.03 
36 ಮೋಹನ ಬಿನ್‌ ನಾಗಪ್ಪ ಖುಷ್ಕಿ 5/ಪಿ4 5 5 5 5 0.08 1.24 
37 ಹನುಮಂತಪ್ಪ ಬಿನ್‌ ಹುಚ್ಚಪ್ಪ ಖುಷ್ಕಿ 1/21 1 1 1 3 0.06 0.06 
ಒಟ್ಟು: 1.30 
5. ಕಣ್ಣೂರು: 
[ಸ 

38 ಶಾಂತಪ್ಪ ಬಿನ್‌ ಭರ್ಮಪ್ಪ ಖುಷ್ಕಿ 24/31 24 24 24 32 0.17 4.40 
39 ಮಲ್ಲಪ್ಪ ಬಿನ್‌ ಭರ್ಮಪ್ಪ ಖುಷ್ಕಿ 24/32 24 24 ರಸ್ತೆ 24 0.08 1.10 
40 ಗುಡ್ಡಪ್ಪ ಬಿನ್‌ ಭರ್ಮಪ್ಪ ಖುಷ್ಕಿ 24/3 24 24 24 24 0.05 1.10 

ನಾರಾಯಣಪ್ಪ, ಜಗನ್ನಾಥ, ಶಿವರುದ್ರಪ್ಪ, 26 27 27 29 32 0.07 24.47 

ಸ್ವಾಮಿ, ರಾಮಚಂದ ಪ್ಪ ಬಿನ್‌ ಹನುಮಂತಪ್ಪ 

KS 
41 (ಸ.ನಂ.27/1ರಿಂದ4 ರಲ್ಲಿ (1)105 ಖುಷ್ಕಿ | 27/1ರಿಂದ 
೧ 27 27 29 32 0.13 3.50 

ಅಡಿಕೆಮರ (2)2 ತೆಂಗಿನ ಮರ (3)4 4 

ಸಾಗುವಾನಿ ಮರ ಇರುತ್ತದೆ) 
42 ನಾರಾಯಣಪ್ಪ ಬಿನ್‌ ಹನುಮಂತಪ್ಪ ತರಿ 32/4 32 32 32 32 0.18 8.00 

ಬಾಬುಸಾಬ್‌ ಪೌತಿ ಗಫಾರ್‌ ಸಾಬ್‌ & ತಂಗಳ 
43 ತರಿ 32/16 32 32 32 0.03 8.00 

ಮುನೀರ್‌ ಸಾಬ್‌ ವಾಡಿ 





















































































































































ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೦, ೨೦೦೮ ೫೫೧ 
ಹೌ ಕ್ಸಿ ಚಕ್ಕುಬಂದಿ ಅಗತ್ಯವಾದ 
ಕ್ಟ (ಇರ ಇ ಖಾತೇದಾರರ/ಅನುರವದಾರರ ಅಥವಾ 
೦ (ಕೀ ಇ ಧೌ ಅಂದಾಜು ಆಕಾರ 
ಇ ಬ ॥್ರ ಕ್ಲೆ ಗೇಣಿದಾರ ಅಥವಾ ಹಿತಾಸಕ್ತಿ ಹೊಂದಿರುವ | ತರಹೆ | ಸರ್ವೆನಂ. ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ 
RB |3 ಕ್ಟ | ವಿಸ್ತೀರ್ಣ | ರೂ.ಪೈ. 
ಂ.(ಆ- ಸ್ರಿ ಇತರೆ ವ್ಯಕ್ತಿಯ ಹೆಸರು ಸ.ನಂ. ಸ.ನಂ. ಸ.ನಂ. ಸ.ನಂ 
ಇ ಎ.ಗುಂ. 
44 ಜುಲೇಖಾಬ್ದೀ ಕೋಂ ಈಸೂಫ್‌ ಸಾಬ್‌ ತರಿ 32x5 32 32 32 32 0.12 8.00 
45 ಷಣ್ಮುಕಪ್ಪ ಬಿನ್‌ ರಾಮಪ್ಪ ತರಿ 32x6 275 275 275 275 0.11 8.00 
46 ಶೀನಪ್ಪ ಶೆಟ್ಟಿ ಬಿನ್‌ ಕೃಷ್ಣಯ್ಯ ಶೆಟ್ಟಿ ಖುಷ್ಕಿ 321. 275 275 275 275 0.11 2.00 
6 ಬ ರ 
47 ಎ.ಕೆ.ಮಾರಿಯಪ್ಪ ಬಿನ್‌ ಹುಚ್ಚಪ್ಪ ಖುಷ್ಕಿ 32x1 275 275 275 275 0.12 2.00 
48 ಸಂಗೀರವಿ ಬಿನ್‌ ಕೆರಿಯಪ್ಪ ಖುಷ್ಕಿ 32x1 32 32 32 32 0.16 2.00 
49 ಸ್ವಾಮಿರಾವ್‌ ಬಿನ್‌ ಹುಚ್ಚಪ್ಪ ಖುಷ್ಕಿ 32 32 32 32 32 0.03 2.00 
50 ಹಾಲಮ್ಮ ಕೋಂ ಹುಚ್ಚಪ್ಪ ಖುಷ್ಕಿ 32 32 32 32 32 0.03 2.00 
1.04 ತರಿ 
ಒಟ್ಟು: 
2.15 ಖುಷ್ಕಿ 
ಘೋಷ್ತಾರೆ: 
ಸ ಒಟ್ಟು ವಿಸ್ತೀರ್ಣ 
ಷ್ಟ ಗಾಮ ತರಿ ಖುಷ್ಕಿ 
ಸಂ. ಸ ಎ.ಗುಂ. 
01 | ನಿಳಲಗುಂಡಿ 5 2.39 2.39 
02 |ಕೆರೆಹಿತ್ತು ಣ್‌ ೫437 ಶ್‌ 
03 | ಲಕ್ಕವಳ್ಳಿ ತ 0.33 0.33 
04 | ತಂಗಳವಾಡಿ ಚ 1.30 1.30 
05 | ಕಣ್ಣೂರು 1.04 2.15 3.19 
ಜುಮ್ಲಾ: 1.04 13.34 14.38 
ಜಿಲ್ಲಾದಿಕಾರಿ 
ಪಿ.ಆರ್‌. 81 ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ. 





೫೫೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೦, ೨೦೦೮ ಭಾಗ - ೬ 





ಕಂದಾಯ ಸಚಿವಾಲಯ ಬೆಂಗಳೂರು 
ಕಲಂ 6(1)ರ ತಿದ್ದುಪಡಿ - ಅಧಿಸೂಚನೆ ಸಂಖ್ಯೆ:ಕಂಇ 08 ಭೂಸ್ವಾಚ 2008, ದಿನಾಂಕ: 20ನೇ ಫೆಬ್ರವರಿ 2008 
ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ತಾಲ್ಲೂಕು ಮುತ್ತಗದೂರು ಗ್ರಾಮದ ಜಮೀನುಗಳನ್ನು ಸಾಸಲುರೈಲ್ವೆ ನಿಲ್ದಾಣದ ವಿಸ್ತರಣೆ ಉದ್ದೇಶಕ್ಕೆ ಅಗತ್ಯವಾಗಿದೆ ಎಂದು, ಭೂಸ್ವಾಧೀನ ಕಾಯಿದೆ 1894 
ಕೇಂದ್ರ ಅಧಿನಿಯಮ 1894ರ ಕಲಂ 61) ಪ್ರಕರಣದ ಮೇರೆಗೆ ಘೋಷಣೆಯು ಕ್ರಮಾಂಕ:ಕಂಇ 30 ಭೂಸ್ವಾಚ 2007 ದಿನಾಂಕ: 2.8.2007 ರಂತೆ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು 
ಕಂದಾಯ ಇಲಾಖೆ ಭೂಸ್ವಾಧೀನ ಶಾಖೆ ಬೆಂಗಳೂರು ಇವರಿಂದ ಅನುಮೋದಿಸಿದ್ದು, ಸದರಿ ಘೋಷಣೆಯು ದಿನಾಂಕ: 27.9.2007ರ ಕರ್ನಾಟಕ ರಾಜ್ಯಪತ್ರದ ಭಾಗ-6 ರಲ್ಲಿ ಪಟ ಸಂಖ್ಯೆ 
770 ಮತ್ತು 771ರಲ್ಲಿ ಪ್ರಕಟವಾಗಿರುತ್ತದೆ. ಸದರಿ ಘೋಷಣೆಯಲ್ಲಿ ಈ ಕೆಳಕಂಡ ತಪಶೀಲಿನಲ್ಲಿ ನಮೂದಿಸಿರುವಂತೆ ತಿದ್ದುಪಡಿ ಮಾಡಲಾಗಿದೆ. 


ಅನುಸೂಚಿ 





















































ಜಿಲ್ಲೆ: ಚಿತ್ರದುರ್ಗ ತಾಲ್ಲೂಕು: ಹೊಳಲ್ಕೆರೆ ಹೋಬಳಿ: ಬಿ.ದುರ್ಗ ಗ್ರಾಮ: ಮುತ್ತುಗದೂರು 
ಕಲಂ 60) ರಂತೆ ಪ್ರಕಟವಾಗಿರುವುದು ಕಲಂ 6(1) ತಿದ್ದುಪಡಿಯಾಗಿರುವುದು 
ಸ್ಟ ಖಾತೆದಾರರ ಹೆಸರು ಸನಂ ತರಹೆ ವಿಸ್ತೀರ್ಣ ಆಕಾರ ಕೆ. ಖಾತೆದಾರರ ಹೆಸೆರು ಸನಂ ತರಹೆ ವಿಸ್ತೀರ್ಣ | ಆಕಾರ 
ಸಂ. ಸಂ. 
8] ಶೇಖರಪ್ಪ ಜನ್‌ ತಪ್ಪೂ 26-ಏ6 ಹುಷ್ಕಿ 116 0.30 8] ತೇವರಪ್ಪ ಬಿನ್‌ ತಪ್ಪಣ್ಣ | 76-26 | ಹತ್ಕಿ 1.18 0.30 
ಭಾರತದ ರಾಷ್ಟ್ರಪತಿಗಳ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 90 


ಎಂ. ವೆಂಕಟೇಶಮೂರ್ತಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಕಂದಾಯ ಇಲಾಖೆ (ಭೂಸ್ವಾಧೀನ-2) 
ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ 
ತಿದ್ದುಪಡಿ ಅಧಿಸೂಚನೆ 83 ೬ಓ೦ SR 01/07-08, ದಿನಾಂಕ: 21ನೇ ಫೆಬ್ರವರಿ 2008 
ಭೂ ಸ್ವಾಧೀನ ಕಾಯ್ದೆ 1894 ರ ಕಲಂ 17 ರ ಮೇರೆಗೆ ಕಲಂ 4(1)ರ ಪ್ರಕರಣ ಆರ್‌.3.ಎಲ್‌.ಎ.ಕ್ಯೂ ಎಸ್‌.ಆರ್‌ 1/07-08 ದಿನಾಂಕ 27.8.2007 ರಂತೆ ಶಿವಮೊಗ್ಗ - ತಾಳಗುಪ್ಪ 
ರೈಲ್ವೆ ಮಾರ್ಗವನ್ನು ಬ್ರಾಡ್‌ ಗೇಜ್‌ ಗೆ ಪರಿವರ್ತಿಸುವ ಸಲುವಾಗಿ ಅನುಸೂಚಿಯಲ್ಲಿ ಕಾಣಿಸಿರುವ ಗ್ರಾಮಗಳ ಜಮೀನನ್ನು ಭೂಸ್ವಾಧೀನ ಪಡಿಸಲು ಕರ್ನಾಟಕ ರಾಜ್ಯಪತ್ರದಲ್ಲಿಯ ಭಾಗ-6 
ಪುಟಸಂಖ್ಯೆ 714 ರಿಂದ 719 ರ ವರೆಗೆ ದಿನಾ೦ಕ 6.9.2007 ರಂತೆ ಪ್ರಕಟಗೊಂಡಿರುತ್ತದೆ. ಸದರಿ ಅನುಸೂಚಿಯಲ್ಲಿ ಈ ಕೆಳಗಿನಂತೆ ತಿದ್ದುಪಡಿ ಮಾಡಲಾಗಿದೆ. 


























ಅನುಸೂಚಿ 
ಜಿಲ್ಲೆ: ಶಿವಮೊಗ್ಗ ತಾಲ್ಲೂಕು: ಶಿವಮೊಗ್ಗ ಹೋಬಳಿ: ಕುಂಸಿ ಗ್ರಾಮ: ಚಿಕ್ಕಮರಸ, ಬಾಳೆಕೊಪ್ಪ, ಸೋಮಶೆಟ್ಟಿಕೊಪ್ಪ 
ಘೋಷ್ಟಾರೆ 
ಹಾಲಿ ಪ್ರಕಟಗೊಂಡಿರುವುದು ತಿದ್ದುಪಡಿ ಮಾಡಿರುವುದು 
ಚೆಕ್ಕಮರಸ 15-13 ಎಕರೆ ಚೆಕ್ಕಮರಸ 14-26 ಎಕರೆ 
ಬಾಳೆಕೊಪ್ಪ 7-26 ಎಕರೆ ಬಾಳೆಕೊಪ್ಪ 7-26 ಎಕರೆ 
ಸೋಮಶೆಟ್ಟಕೊಪ್ಪ 20-31 ಎಕರೆ ಸೋಮಶೆಟ್ಟಿಕೊಪ್ಪ 20-04 ಎಕರೆ 
ಒಟ್ಟು 43-30 ಎಕರೆ ಒಟ್ಟು 42-16 ಎಕರೆ 
ಜಿಲ್ಲಾಧಿಕಾರಿ, 
ಪಿ.ಆರ್‌. 91 


ಶಿವಮೊಗ್ಗ ಜಿಲೆ, ಶಿವಮೊಗ್ಗ. 
ಗ್‌ ಗಿ 


ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೦, ೨೦೦೮ ೫೫೩ 





ಕಂದಾಯ ಸಚಿವಾಲಯ 
1894ರ ಭೂಸ್ವಾಧೀನ ಕಾಯಿದೆ ಕಲಂ.6(1) (ಕಲಂ.17ರೊಂದಿಗೆ ಓದಲಾದಂತೆ) ನೇ ಪ್ರಕರಣದ ಮೇರೆಗೆ ಅಧಿಸೂಚನೆ 
ನಂ.ಕ೦ಇ / 10 / ಭೂಸ್ವಾಚ/2008, ದಿನಾಂಕ: 29ನೇ ಫೆಬ್ರವರಿ 2008 

1991 ಕರ್ನಾಟಕ ಅಧಿನಿಯಮ ಸಂಖ್ಯೆ 33 ರ ಮೂಲಕ ತಿದ್ದುಪಡಿಯಾದ ಭೂಸ್ವಾಧೀನ ಅಧಿನಿಯಮದ 1894ರ (ಕೇಂದ್ರ ಅಧಿನಿಯಮ 1894 ರ 1) 6ನೇ ಪ್ರಕರಣದ ಮೂಲಕ 
ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ ಕರ್ನಾಟಕ ಸರ್ಕಾರವು ಮುಂದೆ ನಿರ್ದಿಷ್ಟಪಡಿಸಿರುವ ಭೂಮಿಗಳು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಕೊಟ್ಟೂರು-ಹರಿಹರ ಬ್ರಾಡ್‌ ಗೇಜ್‌ ರೈಲುದಾರಿ 
ನಿರ್ಮಾಣ ಇದಕ್ಕಾಗಿ ಅಗತ್ಯವಾಗಿದೆಯೆಂದು ಈ ಮೂಲಕ ಘೋಷಿಸುತ್ತದೆ. ಮತ್ತು ಸದರಿ ಅಧಿನಿಯಮದ ಅದೇ ಪ್ರಕರಣದ (ಸಿ) ಖಂಡ ಹಾಗೂ 7ನೇ ಪ್ರಕರಣದ ಮೇರೆಗೆ ಪ್ರದತ್ತವಾದ 
ಅಧಿಕಾರಗಳನ್ನು ಚಲಾಯಿಸಿ, ಸದರಿ ಅಧಿನಿಯಮದ ಮೇರೆಗೆ ಜಿಲ್ಲಾಧಿಕಾರಿಗಳು, ದಾವಣಗೆರೆ ಜಿಲ್ಲೆ, ದಾವಣಗೆರೆ ರವರ ಪ್ರಕಾರ್ಯಗಳನ್ನು ನಿರ್ವಹಿಸುವುದಕ್ಕಾಗಿ ವಿಶೇಷ 
ಭೂಸ್ವಾಧೀನಾಧಿಕಾರಿಗಳು, ಕೊಟ್ಟೂರು-ಹರಿಹರ ರೈಲ್ವೆ ಬ್ರಾಡ್‌ಗೇಜ್‌ ಲೈನ್‌ ನಿರ್ಮಾಣ ಯೋಜನೆ, ಹರಿಹರ ಇವರನ್ನು ನೇಮಕ ಮಾಡಿದೆ. ಹಾಗೂ ಸದರಿ ಭೂಮಿಗಳ ಭೂಸ್ವಾಧೀನಕ್ಕಾಗಿ 
ಆದೇಶಗಳನ್ನು ಪಡೆದುಕೊಳ್ಳಲು ಅವರಿಗೆ ನಿರ್ದೇಶಿಸಿದೆ. 

ಸದರಿ ಅಧಿನಿಯಮದ 17ನೇ ಪ್ರಕರಣದ (1ನೇ ಉಪಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ ಕರ್ನಾಟಕ ಸರ್ಕಾರವು ಸದರಿ ಅಧಿನಿಯಮದ 9ನೇ ಪ್ರಕರಣದ 
(1ನೇ ಉಪ ಪ್ರಕರಣದಲ್ಲಿ ಸೂಚಿಸಿರುವ ನೋಟೀಸಿನ ಪ್ರಕಟಣೆಯ ದಿನಾಂಕದಿಂದ 15 ದಿನಗಳ ಮುಕ್ತಾಯದ ನಂತರ ಸದರಿ ಭೂಮಿಯನ್ನು ಸ್ವಾಧೀನಕ್ಕೆ ತೆಗೆದುಕೊಳ್ಳಬಹುದೆಂದು ನಿರ್ದೇಶಿಸಿದೆ. 

ಸದರಿ ಭೂಮಿಗಳ ನಕಾಶೆಗಳನ್ನು ವಿಶೇಷ ಭೂಸ್ವಾಧೀನಾಧಿಕಾರಿ, ಕೊಟ್ಟೂರು-ಹರಿಹರ ರೈಲ್ವೆ ಬ್ರಾಡ್‌ಗೇಜ್‌ ಲೈನ್‌ ನಿರ್ಮಾಣ ಯೋಜನೆ, ಹರಿಹರ ಇವರ ಕಛೇರಿಯಲ್ಲಿ ಪರಿಶೀಲನೆಗಾಗಿ 
ಇಡಲಾಗಿದೆ. 




















ಅನುಸೂಚಿ 
ಜಿಲ್ಲೆ: ದಾವಣಗೆರೆ ತಾಲ್ಲೂಕು: ಹರಿಹರ ಹೋಬಳಿ: ಕಸಬಾ ಗ್ರಾಮ: ದೊಗ್ಗಳ್ಳಿ 
ಕ್ತ. ಖಾತೆದಾರರ ಹೆಸರು ಅನುಭವ ಸರ್ವೆ ತರಹೆ ಸರಹದ್ದುಗಳು (ರಿ.ಸರ್ವೆ ನಂಬರುಗಳು) ಯಾವ ಭೂಸ್ವಾಭೀನದೆ ಒಟ್ಟು ಆಕಾರ 
ಸಂ. (ಶ್ರೀಯುತರು) ದಾರರ ನಂಬರು. ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ದಿಕ್ಕಿಗೆ ವಿಸ್ತೀರ್ಣ ವಿಸ್ತೀರ್ಣ | ರೂ.ಪೈ 
ಹೆಸರು (ಜೆ.ಎಂ.ಸಿ. ಭೂಸ್ವಾಧೀನ ಎ. ಗುಂ. ಎ. ಗುಂ. 
ಪ್ರಕಾರ) ವಾಗಿದೆ 
1 2 3 4 5 6 7 8 9 10 11 12 13 
1 1) ಕೊಟ್ರಪ್ಪ ಬಿನ್‌ ಈರಪ್ಪ ಸ್ವಂತ 50 ಮುಷ್ಠಿ ಈಗಾಗಲೇ ಇದೇ ನಂಬರಿನ 51/2 ದೊಡ್ಡಬಾತಿ ಪಶ್ಚಿಮ 2-11 2-11 2-57 
2) ನಂಜಪ್ಪ ಬಿನ್‌ ಈರಪ್ಪ ಸ್ವಾಧೀನ ಉಳಿಕೆ ಗ್ರಾಮದ 
3) ಹಾಲಪ್ಪ ಬಿನ್‌ ಈರಪ್ಪ ವಾಗಿರುವ ಜಮೀನು ಗಡಿ 
4) ಶೇಖರಪ್ಪ ಬಿನ್‌ ಈರಪ್ಪ ಪ್ರದೇಶ 
5) ಶಿದ್ದಪ್ಪ ಬಿನ್‌ ಈರಪ್ಪ 
6) ರುದ್ರಪ್ಪ ಬಿನ್‌ ಈರಪ್ಪ 
7) ಶಿವಪುತ್ರಯ್ಯ ಬಿನ್‌ ಈರಪ್ಪ 
2 ದೇವಪ್ಪ ಬಿನ್‌ ನಾಗಪ್ಪ ಸ್ವಂತ ೨1/2 ಮುಷ್ಕಿ ಈಗಾಗಲೆ ಇದೇ ನಂಬರಿನ ೨0 ೨1/ ಪಶ್ಚಿಮ 0-21 
ಸ್ವಾಧೀನವಾದ ಉಳಿಕೆ 
ಜಮೀನು ಜಮೀನು 
- - - ಈ ಜೆ.ಎಂ.ಸಿ: 0-012 0-27 | 1-37 
ಹೆಚ್ಚುವರಿ 













































































೫೫೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೦, ೨೦೦೮ ಭಾಗ - ೬ 
1 9 3 4 5 6 7 8 9 10 11 12 13 
3 ಸಣ್ಣವೀರಪ್ಪ ಬಿನ್‌ ಬಾಗಲೂರು ಸಂತ 51/1 ಖುಷ್ಕಿ ಈಗಾಗಲೆ ಇದೇ ನಂಬರಿನ 54 51/2 ಪಶ್ಚಿಮ 0-08 0-08 0-17 

ರೇಣುಕಪ್ಪ ಸ್ವಾಧೀನವಾದ ಉಳಿಕೆ 
ಜಮೀನು ಜಮೀನು 
4 ಹಾಲಪ್ಪ ಬಿನ್‌ ಕೊಟ್ರಪ್ಪ ಸಂತ 49 ಖುಷ್ಕಿ ಇದೇ ಈಗಾಗಲೆ 52/2 ದೊಡ್ಡಬಾತಿ ಪೂರ್ವ 2-00 2-00 2-60 
ಪರಮೇಶ್ವರಪ್ಪ ಬಿನ್‌, ರೇವಣಪ್ಪ ನಂಬರಿನ ಸ್ವಾಧೀನವಾದ ಗ್ರಾಮದ 
ಉಳಿಕೆ ಜಮೀನು ಗಡಿ 
ಜಮೀನು 
5 ಹಾಲಪ್ಪ ಬಿನ್‌ ರೇವಣೆಪ್ಪ ಸಂತ 52/2 ಖುಷ್ಕಿ ಇದೇ ಈಗಾಗಲೆ 52/ 40 ಪೂರ್ವ 0-26 0-26 0-20 
ನಂಬರಿನ ಸ್ವಾಧೀನವಾದ 
ಉಳಿಕೆ ಜಮೀನು 
ಜಮೀನು 
6 ಜಿ.ಎಸ್‌. ಪತ್ರೇಪ್ಪ ಬಿನ್‌ ಸಣ್ಣಿ ಸಂತ 52/1 ಮುಷ್ಠಿ ಇದೇ ಈಗಾಗಲೆ 53 52/2 ಪೂರ್ವ 0-26 0-26 0-20 
ನಿಂಗಪ್ಪ ನಂಬರಿನ ಸ್ವಾಧೀನವಾದ 
ಉಳಿಕೆ ಜಮೀನು 
ಜಮೀನು 
7 | ಬಿ.ಕೆ. ನಿಂಗಪ್ಪ ಬಿನ್‌ ಸಂತ 54 ಖಷ್ಠಿ ಈಗಾಗಲೇ | ಇದೇ ನಂಬರಿನ 55 ಇದೇ ಪಶ್ಚಿಮ 0-19 
ಕರಿಯಪ್ಪ ಸ್ವಾಧೀನವಾದ ಉಳಿಕೆ ನಂಬರಿನ 
2) ಬಿ.ಕೆ. ವೀರಪ್ಪ ಬಿನ್‌ ಕಲ್ಲಪ್ಪ ಜಮೀನು ಜಮೀನು ಉಳಿಕೆ 
ಜಮೀನು 
ಈಗಾಗಲೇ ಇದೇ ನಂಬರಿನ | ಈಗಾಗಲೇ 51 ಪಶ್ಚಿಮ 0-01 0-20 0-60 
ಸ್ವಾಧೀನವಾದ ಉಳಿಕೆ ಸ್ವಾಧೀನ 
ಜಮೀನು ಜಮೀನು ವಾದ 
ಜಮೀನು 
8 1) ಶಿದ್ದಪ್ಪ ಸಂತ 53 ಖುಷ್ಕಿ ಇದೇ ಈಗಾಗಲೇ 56 52 ಪೂರ್ವ 0-32 0-32 0-50 
2) ಕಲ್ಲಪ್ಪ ಬಿನ್‌ ಲಿಂಗಪ್ಪ ನಂಬರಿನ ಸ್ವಾಧೀನವಾದ 
3) ಕರಿಯಪ್ಪ ಉಳಿಕೆ ಜಮೀನು 
4) ಶಾಂತವೀರಪ್ಪ ಬಿನ್‌ ಸಿದ್ದಪ್ಪ ಜಮೀನು 
9 1 ಇಮಾಂ ಸಾಬ್‌ ಬಿನ್‌ ಸಂತ 56 ಮುಷ್ಠಿ ಇದೇ ಈಗಾಗಲೇ 57 53 ಪೂರ್ವ 1-32 1-32 4-78 
ಬುಡೇನ್‌ಸಾಬಿ ನಂಬರಿನ ಸ್ವಾಧೀನವಾದ 
2) ರಾಮಪ್ಪ ಬಿನ್‌ ಕರಿಯಪ್ಪ ಉಳಿಕೆ ಜಮೀನು 
ಮಾಕನೂರ ದೊಡ್ಡಬಾತಿ ಜಮೀನು 






















































































ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೦, ೨೦೦೮ ೫೫೫ 
1 ಟ್ರಿ 3 4 5 6 7 8 9 10 11 12 13 
10 11) ಇಮಾಂ ಸಾಬ್‌ ಬಿನ್‌ ಸ್ಪಂತೆ 55 ಖುಷ್ಕಿ ಈಗಾಗಲೇ ಇದೇ ನಂಬರಿನ ಹಳೇ 54 ಪಶ್ಚಿಮ 1-09 1-09 4-30 

ಬುಡೇನ್‌ ಸಾಬ್‌, ಸ್ವಾಧೀನವಾದ ಉಳಿಕೆ ಜಮೀನು ರೈಲು 
2) ಮಹಮೃದ್‌ ಸಾಬ್‌ ಬಿನ್‌ ಜಮೀನು ಮಾರ್ಗ 
ಬುಡೇನ್‌ಸಾಬ್‌ 
1 | ಟಿ. ದಶರಥರಾವ್‌ ಜಿನ್‌ ಸಂತೆ 57/2 ಖುಷ್ಕಿ ಈಗಾಗಲೇ ಹಳೆ ರೈಲು 57/1 ಹಳೆ ರೈಲು ಪಶ್ಚಿಮ 0-02 
ತುಳಜಪ್ಪ, ದೊಡ್ಡಬಾತಿ ಸ್ವಾಧೀನವಾದ ಮಾರ್ಗ ಮಾರ್ಗ 
ಜಮೀನು 
ಈಗಾಗಲೇ ಈಗಾಗಲೇ 51/ ಈಗಾಗಲೇ ಮಧ್ಯ 0-02 
ಸ್ವಾಧೀನವಾದ ಸ್ವಾಧೀನವಾದ ಸ್ವಾಧೀನವಾ 
ಜಮೀನು ಜಮೀನು ದ ಜಮೀನು 
ಇದೇ ನಂಬರಿನ ಕ್‌ಗಾಗಲೇ ೨೫/ ೨೦ ಪೂರ್ವ 0-22 0-28 0-96 
ಉಳಿಕೆ ಜಮೀನು ಸ್ವಾಧೀನವಾದ 
ಜಮೀನು 
ದ ದ ದ — ಜೆಎಂಸಿ. 0-02 
ಹೆಚ್ಚುವರಿ 
12 (ಟಿ. ದಶರಥರಾವ್‌ ತುಳುಜಪ್ಪ ಸಂತೆ 57/1 ಖುಷ್ಟಿ ಇದೇ ನಂಬರಿನ ಕ್‌ಗಾಗಲೇ 60 57/2 ಪೂರ್ವ 0-22 
ದೊಡ್ಡಬಾತಿ ಉಳಿಕೆ ಜಮೀನು ಸ್ವಾಧೀನವಾದ 
ಜಮೀನು 
ಈಗಾಗಲೇ ಈಗಾಗಲೇ 60 57/2 ಮಧ್ಯ 0-14 
ಸ್ವಾಧೀನವಾದ ಸ್ವಾಧೀನವಾದ 
ಜಮೀನು ಜಮೀನು 
ಕ್‌ಗಾಗಲೇ ಹಳೇ ರೈಲು 00 ೨7/2 ಪಶ್ಚಿಮ 0-08 1-08 1-64 
ಸ್ವಾಧೀನವಾದ ಮಾರ್ಗ 
ಜಮೀನು 
ದ ದ ದ — ಜೆ.ಎಂ.ಸಿ 0-04 
ಹೆಚ್ಚುವರಿ 
3 1D ನಿಂಗಪ್ಪ ಬಿನ್‌ ಮಲ್ಲಪ್ಪ ಸಂತ 60/4 ಮುಷ್ಠಿ ಇದೇ ನಂಬರಿನ ಈಗಾಗಲೇ 60/ 57 ಪೂರ್ವ 1-18 
2) ಎಂ.ಕೆ.ಸುರೇಶ ಬಿನ್‌ ಕೊಟ್ರಪ್ಪ ಉಳಿಕೆ ಜಮೀನು ಸ್ವಾಧೀನವಾದ 
ಜಮೀನು 
ಈಗಾಗಲೇ ಇದೇ ನಂಬರಿನ 60/1 57 ಪಶ್ಚಿಮ 0-01] 1-19 1-66 
ಸ್ವಾಧೀನವಾದ ಉಳಿಕೆ ಜಮೀನು 




















ಜಮೀನು 






























































೫೫೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೦, ೨೦೦೮ ಭಾಗ - ೬ 
1 2 3 4 5 6 7 8 9 10 11 12 13 
14 ಹನುಮಂತಪ್ಪ ಬಿನ್‌ ಸಂತ 60/ ಖುಷ್ಕಿ ಇದೇ ನಂಬರಿನ ಈಗಾಗಲೇ 61 60/4 ಪೂರ್ವ 1-10 

ದೊಡ್ಡಸೋಮಲಿಂಗಪ್ಪ ಉಳಿಕೆ ಜಮೀನು ಸ್ವಾಧೀನವಾದ 
ಸೂಮದಿಳ ಜಮೀನು 
ಈಗಾಗಲೇ ಇದೇ ನಂಬರಿನ 61 60/4 ಪಶ್ಚಿಮ 0-01] 1-1] 1-68 
ಸ್ವಾಧೀನವಾದ ಉಳಿಕೆ ಜಮೀನು 
ಜಮೀನು 
15 (1) ಸರ್ವಮಂಗಳಮ್ಮ ಕೋಂ ಸ್ಪಂತ 61 ಖುಷ್ಕಿ ಇದೇ ನಂಬರಿನ ಈಗಾಗಲೇ 64 60 ಪೂರ್ವ 1-20 
ಸಣ್ಣನಿಂಗಪ್ಪ ಉಳಿಕೆ ಜಮೀನು ಸ್ವಾಧೀನವಾದ 
12) ಶೇಕ್ರಪ್ಪ ಬಿನ್‌ ಸಣ್ಣ ನಿಂಗಪ್ಪ ಜಮೀನು 
ಈಗಾಗಲೇ ಇದೇ ನಂಬರಿನ 64 60 ಪಶ್ಚಿಮ 0-01 1-21 2-09 
ಸ್ವಾಧೀನವಾದ ಉಳಿಕೆ ಜಮೀನು 
ಜಮೀನು 
16 |1) ಕಮಲಮ್ಮ ಕೋಂ ಸಂತ 64/2 ಖುಷ್ಕಿ ಇದೇ ನಂಬರಿನ ಈಗಾಗಲೇ 64/1 61 ಪೂರ್ವ 0-29 
ಬಸವರಾಜಪ್ಪ ಉಳಿಕೆ ಜಮೀನು ಸ್ವಾಧೀನವಾದ 
2) ಸಿ. ರೇವಣಪ್ಪ ಬಿನ್‌ ಚನ್ನಪ್ಪ ಜಮೀನು 
ದೊಡ್ಡಬಾತಿ 
ಈಗಾಗಲೇ ಇದೇ ನಂಬರಿನ 64/ 61 ಪಶ್ಚಿಮ 0-01 0-30 1-01 
ಸ್ವಾಧೀನವಾದ ಉಳಿಕೆ ಜಮೀನು 
ಜಮೀನು 
17 | ಎಂ.ವಿ. ನಾಯ್ಕ ಬಿನ್‌ ಸಂತ 64/ ಖುಷ್ಕಿ ಇದೇ ನಂಬರಿನ ಈಗಾಗಲೇ 71 64/2 ಪೂರ್ವ 0-10 
ವಿರುಪಾಕ್ಷನಾಯ್ಯ ಉಳಿಕೆ ಜಮೀನು ಸ್ವಾಧೀನವಾಗಿರುವ 
ಪ್ರದೇಶ 
ಈಗಾಗಲೇ ಇದೇ ನಂಬರಿನ 72 64/2 ಪಶ್ಚಿಮ 0-00 1/2 0-10 0-39 
ಸ್ವಾಧೀನವಾದ ಉಳಿಕೆ ಜಮೀನು 1 
ಜಮೀನು 
18 (ಹೆಚ್‌.ಕೆ. ಶಿವಣ್ಣ ಬಿನ್‌ ವೀರಪ್ಪ, ಸಂತ 71/2 ಖುಷ್ಕಿ ಇದೇ ನಂಬರಿನ ಈಗಾಗಲೇ ಇದೇ 64 ಪೂರ್ವ 0-01 0-01 0-03 
ಹರಿಹರ ಉಳಿಕೆ ಜಮೀನು ಸ್ವಾಧೀನವಾದ ನಂಬರಿನ 
ಜಮೀನು ಉಳಿಕೆ 
ಜಮೀನು 
















































































ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೦, ೨೦೦೮ ೫೫೭ 
1 2 3 4 5 6 7 8 9 10 11 12 13 
19 ವೈ. ನಾಗಪ್ಪ ಬಿನ್‌ ಎರೆಸೀಮೆ ಸಂತೆ 72/2 ಖಿಷ್ಠಿ ಇದೇ ನಂಬರಿನ ಕ್‌ಗಾಗಲೇ 72 ಈಗಾಗಲೇ ಪೂರ್ವ 0-02 

ಬಸಪ್ಪ ಉಳಿಕೆ ಜಮೀನು ಸ್ವಾಧೀನವಾದ ಸ್ವಾಧೀನವಾದ 
& 71 ಜಮೀನು *” ಜಮೀನು 
ಈಗಾಗಲೇ ಇದೇ ನಂಬರಿನ 72/ 64 ಪಶ್ಚಿಮ 0-03 0-07 0-26 
ಸ್ವಾಧೀನವಾದ ಉಳಿಕೆ ಜಮೀನು 
ಜಮೀನು 
ವ - ದ - ಜೆಎಂಸಿ 1-02 
ಹೆಚ್ಚುವರಿ 
20 | ಎಂ.ಎಸ್‌. ಶಿವಕುಮಾರ ಬಿನ್‌ ಸಂತ 72/1 ಖುಷ್ಕಿ ಇದೇ ನಂಬರಿನ ಈಗಾಗಲೇ 73 72/2 ಪೂರ್ವ 0-03 
ಸಂಗಪ್ಪ ಉಳಿಕೆ ಜಮೀನು ಸ್ವಾಧೀನವಾಗಿರುವ 
ಜಮೀನು 
ಕ್‌ಗಾಗಲೇ ಇದೇ ನಂಬರಿನ 13 12/2 ಪಶ್ಚಿಮ 0-03 0-09 ಟೆ 0-35 
ಸ್ವಾಧೀನವಾಗಿರುವ ಉಳಿಕೆ ಜಮೀನು 
ಜಮೀನು 
- - - - ಜೆಎಂಸಿ 10-03 7 
ಹೆಚ್ಚುವರಿ 
21 17) ಹೆಚ್‌ ಉಜ್ಜಪ್ಪ ಬಿನ್‌ ಸಂತ 73 ಪೈಕಿ ಖುಷ್ಟಿ ಇದೇ ನಂಬರಿನ ಈಗಾಗಲೇ 14 12/2 ಪೂರ್ವ 0-06 0-16 0-34 
ಸಣ್ಣಮಲ್ಲಪ್ಪ ಉಳಿಕೆ ಜಮೀನು | ಸ್ವಾಧೀನವಾಗಿರುವ 
2) ಹೆಚ್‌. ಮರಳಪ ಬಿನ್‌ ಪ್ರದೇಶ 
ಸಣ್ವಮಲ್ಲಪ್ಪ 
3) ಹೆಚ್‌ ರೇವಣಸಿದ್ದಪ್ಪ ಬಿನ್‌ ಈಗಾಗಲೇ ಇದೇ ನಂಬರಿನ 74 72/2 ಪಶ್ಚಿಮ 0-06 
ಸಣ್ಣಮಲ್ಲಪ್ಪ ಸ್ವಾಧೀನವಾಗಿರುವ | ಉಳಿಕೆ ಜಮೀನು 
4) ಹೆಚ್‌. ಮಲ್ಲೇಶಪ್ಪ ಬಿನ್‌ ಜಮೀನು 
ಸಣ್ಣಮಲ್ಲಪ್ಪ 1 
5) ಜೆಟ್ಟಪ್ಪ ಬಿನ್‌ ಮಲ್ಲೇಶಪ್ಪ 
ಅಮರಾವತಿ 
6) ಮಂಜಪ್ಪ ಬಿನ್‌ ಮಲ್ಲೇಶಪ್ಪ ದ ದ — ದ ಜೆ.ಎಂ.ಸಿ. | 0-04 
7) ರೇವಣಸಿದ್ದಪ್ಪ ಬಿನ್‌ ಸಿದ್ದಪ್ಪ, ಹೆಚ್ಚುವರಿ 








ಹಿರೇಬಿದ್ರಿ 

8) ಚನ್ನಬಸಪ್ಪ ಬಿನ್‌ ಸಿದ್ದಿಂಗಪ್ಪ, 
ಹಿರೇಬಿದ್ರಿ 

9) ಬಸಪ್ಪ ಬಿನ್‌ ಸಿದ್ದಿ೦ಗಪ್ಪ, 
ಹಿರೇಬಿದ್ರಿ ಅಮರಾವತಿ 

















































































































೫೫೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೦, ೨೦೦೮ ಭಾಗ - ೬ 
1 2 3 4 5 6 7 8 9 10 11 12 13 
221 ಜಿ.ಎಸ್‌. ರಾಮಲಿಂಗೇಶ ಬಿನ್‌ ಸಂತೆ 7475 ಖಿಷ್ಠಿ ಇದೇ ನಂಬರಿನ ಕ್‌ಗಾಗಲೇ 74/6 73 ಪೂರ್ವ 0-02 03172 | 0-05 

ಬಸಣ್ಣ ಗಾಣಿಗಾರ (ಪಹಣಿ ಉಳಿಕೆ ಜಮೀನು | ಸ್ವಾಧೀನವಾಗಿರುವ 
ಸರ್ವೆ ನಂ.74/ಪಿ-ಪ2) ಜಮೀನು 
ಈಗಾಗಲೇ ಇದೇ ನಂಬರಿನ 74/3 73 ಪಶ್ಚಿಮ 0-01 1/2 
ಸ್ವಾಧೀನವಾಗಿರುವ ಉಳಿಕೆ ಜಮೀನು 
ಜಮೀನು 
23 |ಜಿ.ಎಸ್‌. ಭರಮಪ್ಪ ಬಿನ್‌ ಸಂತ 14/6 ಮುಷ್ಠಿ ಇದೇ ನಂಬರಿನ ಕ್‌ಗಾಗಲೇ 14/3 741/5 ಪೂರ್ವ 0-0] 0-01] 0-02 
ಶಾಂತಪ್ಪ (ಪಹಣಿ ಸರ್ವೆ ಉಳಿಕೆ ಜಮೀನು | ಸ್ವಾಧೀನವಾಗಿರುವ 
ನಂ.74/3ಪಿ-ಪ3) ಜಮೀನು 
24 ಮಲ್ಲಮ್ಮ ಕೋಂ ಮುರಿಗೆಪ್ಪ ಸಂತ 174/3 ಖುಷ್ಕಿ ಇದೇ ನಂಬರಿನ ಈಗಾಗಲೇ 75 714/6 ಪೂರ್ವ 0-02 
ಅಮರಾವತಿ (ಪಹಣಿ ಸರ್ವೆ ಉಳಿಕೆ ಜಮೀನು | ಸ್ವಾಧೀನವಾಗಿರುವ 
ನಂ.74/ಪಿ-ಪಿ1) & 74/6 ಜಮೀನು 
ಈಗಾಗಲೇ ಇದೇ ನಂಬರಿನ | ಅಮರಾವ 74/5 ಪಶ್ಚಿಮ | 0-02% | 0-04 | 0-03 
ಸ್ವಾಧೀನವಾಗಿರುವ ಉಳಿಕೆ ಜಮೀನು ತ್ರಿ 
ಜಮೀನು ಗ್ರಾಮದ 
ಗಡಿ 
25 ಮಲ್ಲಮ್ಮ ಕೋಂ ಮುರಿಗೆಪ್ಪ, ಸಂತೆ 75/ ಖುಷ್ಕಿ ಇದೇ ನಂಬರಿನ ಈಗಾಗಲೇ 75/2 74 ಪಾರ್ವ 1 0-06, 0-06, | 0-09 
ಅಮರಾವತಿ, ಉಳಿಕೆ ಜಮೀನು ಸ್ವಾಧೀನವಾಗಿರುವ 
(ಪಹಣಿ ಸ.ನಂ.75/ ಪಿ-ಪಿ2) ಜಮೀನು 
26 | ಹಾಲಪ್ಪ ಬಿನ್‌ ಬಣಕಾರ ಸಂತ 48 ಮುಷ್ಠಿ ದೂಡಬಾತಿ 40 ಇದೇ ದೊಡ್ಡಬಾತಿ — 0-09 0-09 0-35 
ರೇವಣಪ ಗ್ರಾಮದ ಗಡಿ ನಂಬರಿನ | ಗ್ರಾಮದ ಗಡಿ 
| ಉಳಿಕೆ 
ಜಮೀನು 
27 | ಸುಬ್ಬರಾವು ಬಿನ್‌ ಭುಜಂಗರಾವ್‌ ಸಂತೆ 757 ಖುಷ್ಕಿ ಇದೇ ನಂಬರಿನ ಅಮರಾವತಿ ಇದೇ 75/ ತ 0-02 0-02 0-05 
(75/2 ಪಿ-ಪ3) ಉಳಿಕೆ ಜಮೀನು ಗ್ರಾಮದ ಗಡಿ ನಂಬರಿನ 
ಉಳಿಕೆ 
ಜಮೀನು 
ಒಟ್ಟು 19-19 19-19 28-29 
ಭಾರತದ ರಾಷ್ಟ್ರಪತಿಗಳ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ. ವೆಂಕಟೇಶಮೂರ್ತಿ 
ಪಿ.ಆರ್‌. 86 ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಕಂದಾಯ ಇಲಾಖೆ (ಭೂಸ್ವಾಧೀನ-2) 





ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೦, ೨೦೦೮ ೫೫೯ 





ಕಂದಾಯ ಸಚಿವಾಲಯ, ಬೆ೦ಗಳೂರು 
ಭೂ ಸ್ವಾಧೀನ ಅಧಿನಿಯಮ 6(1)ನೇ ಪ್ರಕರಣದ ಮೇರೆಗೆ ಘೋಷಣೆ 
ಕಂ.ಇ 06 ಭೂಸ್ವಾಗ್ರಾ 08, ದಿನಾಂಕ: 14ನೇ ಮಾರ್ಚ್‌ 2008 

ಇದರ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದ ಭೂಮಿಗಳು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಎಂದರೆ ಬಿಡಬ್ಲ್ಯೂಎಸ್‌ಎಸ್‌ಬಿ ಕೊಳವೆ ಮಾರ್ಗನಿರ್ಮಾಣಕ್ಕಾಗಿ ಅಗತ್ಯವಾಗಲಿದೆ ಎಂದು 
ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಜಿಲ್ಲಾಧಿಕಾರಿಯವರು ಭೂ ಸ್ವಾಧೀನ ಕಾಯ್ದೆ 1894ರ ಕಲಂ4(1)ರ ಮೇರೆಗೆ ಅಧಿಸೂಚನೆ ಕ್ರಮಾಂಕ ಎಲ್‌.ಎಕ್ಕೂ:ಎಸ್‌.ಆರ್‌.7:07-08 ದಿನಾಂಕ: 25.7.07 
ಅಧಿಸೂಚನೆಯಲ್ಲಿ ಅಧಿಸೂಚಿಸಲಾಗಿದ್ದುದರಿಂದ, 

ಮತ್ತು ಕರ್ನಾಟಕ ಕಾಯ್ದೆ: 33-1991ರ ನ್ವಯ ತಿದ್ದುಪಡಿಯಾದ ಭೂ ಅರ್ಜನೆ ಅಧಿನಿಯಮ 1894 (ಕೇಂದ್ರ ಅಧಿನಿಯಮ ಸಂಖ್ಯೆ 1894ರ 1) 5-ಎ ಪ್ರಕರಣದ (2)ನೇ ಉಪ 
ಪ್ರಕರಣದ ಮತ್ತು 6(1ಎ) ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರು ನೀಡಿರುವ ವರದಿಯನ್ನು ಪರಿಶೀಲಿಸಿದ ನಂತರ ಮೇಲೆ ನಿರ್ದಿಷ್ಟಪಡಿಸಿದ ಉದ್ದೇಶಕ್ಕಾಗಿ ಸದರಿ ಭೂಮಿಗಳನ್ನು ಅರ್ಜನೆ 
ಮಾಡಿಕೊಳ್ಳುವ ಅಗತ್ಯವಿದೆ ಎಂದು ಕರ್ನಾಟಕ ಸರ್ಕಾರಕ್ಕೆ ಮನದಟ್ಟಾಗಿರುವುದರಿಂದ: 

ಮೇಲೆ ತಿಳಿಸಿದ ಉದ್ದೇಶಕ್ಕಾಗಿ ಭೂಮಿಗಳು ಅಗತ್ಯವಾಗಿವೆ ಎಂದು ಸದರಿ ಅಧಿನಿಯಮದ 6ನೇ ಪ್ರಕರಣದ ಮೇರೆಗೆ ಈ ಮೂಲಕ ಘೋಷಿಸಲಾಗಿದೆ. 

ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು, ರಾಮನಗರ೦ ಉಪವಿಭಾಗ, ರಾಮನಗರಂ ಇವರನ್ನು ಸದರಿ ಭೂಮಿಗಳಿಗೆ ಸಂಬಂಧಿಸಿದಂತೆ ಇನ್ನು ಮುಂದೆ ಕೈಗೊಳ್ಳುವ ಎಲ್ಲಾ ವ್ಯವಹಾರಗಳ 
ಕುರಿತಂತೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸುವ ಸಲುವಾಗಿ ಸದರಿ ಭೂ ಅರ್ಜನೆ ಅಧಿನಿಯಮದ 3ನೇ ಪ್ರಕರಣದ (ಸಿ) ಖಂಡದ ಮೇರೆಗೆ ಈ ಮೂಲಕ ನೇಮಕ 
ಮಾಡಲಾಗಿದೆ. ಹಾಗೂ ಸದರಿ ಭೂಮಿಯ ಅರ್ಜನೆಗೆ ಸಂಬಂಧಿಸಿದ ಆದೇಶವನ್ನು ಪಡೆದುಕೊಳ್ಳಲು ಸದರಿ ಅಧಿನಿಯಮದ 7ನೇ ಪ್ರಕರಣದ ಮೇರೆಗೆ ನಿರ್ದೇಶನ ನೀಡಲಾಗಿದೆ. 

ಸದರಿ ಭೂಮಿಗಳ ನಕಾಶೆಯನ್ನು ಪರಿವೀಕ್ಷಣೆಗಾಗಿ ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು, ರಾಮನಗರ೦ ಉಪ ವಿಭಾಗ, ರಾಮನಗರಂ ಇವರ ಕಛೇರಿಯಲ್ಲಿ ಇಡಲಾಗಿದೆ. (LAA.SR. 





















































1:07-08) 
ಅನುಸೂಚಿ 
ಜಿಲ್ಲೆ: ರಾಮನಗರ ತಾಲ್ತೂಕು: ಕನಕಪುರ ಹೋಬಳಿ: ಕಸಬ ಗ್ರಾಮ: ಕನಕಪುರ 
ಚಕ್ಕುಬ೦ದಿ ಭೂಸ್ತಾಧೀನ 
ಕ್ರ. ಸರ್ವೆ ಫೆ ಣ್ಯ 
ಖಾತೆದಾರರ ಹೆಸರು ಅನುಭವದಾರರ ಹೆಸರು ತರಹೆ ಪೂರ್ವ ಪಶ್ಚಿಮ ಉತರ ದಕಿಣ ವಿಸೀರ್ಣ | ಕಂದಾಯ 
ಸಂ. ನಂಬರ್‌ ಜ ಮ ಆ ಮು 
ಸ.ನಂ. ಸ.ನಂ. ಸ.ನಂ. ಸ.ನಂ. ಎ.ಗು೦. ರೂ.ಪೈ. 
1 2 3 4 5 6 7 8 9 10 1] 
ಡ್‌ ಡ್‌ 9, Fe pe ೩ ಜಃ 1 
1 ನೀಲಕಂಠೇಶ್ವರ ಹೈಸ್ಕೂಲ್‌ ನೀಲಕಂಠೇಶ್ವರ ಹೈಸ್ಕೂಲ್‌ 556:3 ಖುಷ್ಕಿ 556:3ರ ಪೈಪ ಲೈನ್‌ 557:1 560:3ಎ3 0-02 0-11 
ಪರಿವರ್ತಿತ ಉಳಿಕೆ 
ಭಾರತದ ರಾಷ್ಟಪತಿಗಳ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ. ವೆಂಕಟೇಶಮೂರ್ತಿ 
ಪಿ.ಆರ್‌. 89 ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಕಂದಾಯ ಇಲಾಖೆ (ಭೂಸ್ವಾಧೀನ-2) 


೫೬೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೧೦, ೨೦೦೮ ಭಾಗ - ೬ 





ಕಂದಾಯ ಸಚಿವಾಲಯ 
ಭೂ ಸ್ವಾಧೀನ ಕಾಯ್ದೆ ಕಲಂ 60ನೇ ಪ್ರಕರಣದ ಮೇರೆಗೆ ಘೋಷಣೆ 
ಕ್ರಮಾಂಕ: ಕಂಇ 31 ಭೂಸ್ವಾತು 2007, ದಿನಾಂಕ: 29ನೇ ಫೆಬ್ರವರಿ 2008 

ಇದರ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿರುವ ಜಮೀನುಗಳು ಸಾರ್ವಜನಿಕ ಉದ್ದೇಶಕ್ಕೆ ಅಂದರೆ ತಿಪಟೂರು ತಾಲ್ಲೂಕು, ಕಸಬಾ ಹೋಬಳಿ ಕಂಚಾಘಟ್ಟ ಗ್ರಾಮದ ಸರ್ವೆ ನಂಬರ್‌ 
140/4ಬಿ ರಲ್ಲಿ 0-02 ಗುಂಟೆ ಜಮೀನನ್ನು ತಿಪಟೂರು ಪಟ್ಟಣದ ಬದಲಿ ರಸ್ತೆಯ ನಿರ್ಮಾಣದ ಉದ್ದೇಶಕ್ಕೆ ತುಮಕೂರು ಜಿಲ್ಲೆಯ ಜಿಲ್ಲಾಧಿಕಾರಿಯವರು ಭೂ ಸ್ವಾಧೀನ ಕಾಯ್ದೆ 1894ರ ಕಲಂ 
4(1)ರ ಮೇರೆಗೆ ಅಧಿಸೂಚನೆ ಕ್ರಮಾಂಕ ಎಲ್‌ಎಕ್ಯೂಎಸ್‌ಆರ್‌ 29/06-07 ದಿನಾ೦ಕ: 28.08.2006ರ ಅಧಿಸೂಚನೆಯಲ್ಲಿ ಅಧಿಸೂಚಿಸಲಾಗಿದ್ದುದರಿಂದ ಮತ್ತು ಕರ್ನಾಟಕ ಕಾಯ್ದೆ 33:1991 
ರನ್ವಯ ತಿದ್ದುಪಡಿಯಾದ ಭೂ ಅರ್ಜನೆ ಅಧಿನಿಯಮದ 1894ರ (ಕೇಂದ್ರ ಅಧಿನಿಯಮ 1894ರ1)5ಎ ಪ್ರಕರಣದ ಉಪ ಪ್ರಕರಣದ (2) ಮತ್ತು 6(1ಎ) ಪ್ರಕರಣದ ಮೇರೆಗೆ 
ಜಿಲ್ಲಾಧಿಕಾರಿಯವರು ನೀಡಿರುವ ವರದಿಯನ್ನು ಪರಿಶೀಲಿಸಿದ ನಂತರ ಮೇಲೆ ನಿರ್ದಿಷ್ಟಪಡಿಸಿದ ಉದ್ದೇಶಕ್ಕಾಗಿ ಸದರಿ ಜಮೀನುಗಳನ್ನು ಅರ್ಜನೆ ಮಾಡಿಕೊಳ್ಳುವ ಅಗತ್ಯವಿದೆ ಎಂದು ಕರ್ನಾಟಕ 
ಸರ್ಕಾರಕ್ಕೆ ಮನದಟ್ಟಾಗಿರುವುದರಿ೦ದ ಮೇಲೆ ತಿಳಿಸಿದ ಉದ್ದೇಶಕ್ಕಾಗಿ ಭೂಮಿಗಳು ಅಗತ್ಯವಾಗಿವೆ ಎಂದು ಸದರಿ ಅಧಿನಿಯಮದ 6ನೇ ಪ್ರಕರಣದ ಮೇರೆಗೆ ಈ ಮೂಲಕ ಘೋಷಿಸಲಾಗಿದೆ. 

ಉಪ ವಿಭಾಗಾಧಿಕಾರಿಗಳು ತಿಪಟೂರು ಇವರನ್ನು ಸದರಿ ಭೂಮಿಗಳಿಗೆ ಸಂಬಂಧಿಸಿದಂತೆ ಇನ್ನು ಮುಂದೆ ಕೈಗೊಳ್ಳುವ ಎಲ್ಲಾ ವ್ಯವಹಾರಗಳ ಕುರಿತಂತೆ ಜಿಲ್ಲಾಧಿಕಾರಿಗಳ 
ಪ್ರಕಾರ್ಯಗಳನ್ನು ನಿರ್ವಹಿಸುವ ಸಲುವಾಗಿ ಸದರಿ ಭೂ ಅರ್ಜನೆ ಅಧಿನಿಯಮದ 3ನೇ ಪ್ರಕರಣದ(ಸಿ) ಖಂಡದ ಮೇರೆಗೆ ಈ ಮೂಲಕ ನೇಮಕ ಮಾಡಲಾಗಿದೆ ಹಾಗೂ ಸದರಿ ಭೂಮಿಯ 
ಅರ್ಜನೆಗೆ ಸಂಬಂಧಿಸಿದ ಆದೇಶವನ್ನು ಪಡೆದುಕೊಳ್ಳಲು ಸದರಿ ಅಧಿನಿಯಮದ 7ನೇ ಪ್ರಕರಣದ ಮೇರೆಗೆ ನಿರ್ದೇಶನ ನೀಡಲಾಗಿದೆ. 

ಸದರಿ ಜಮೀನಿನ ಒಂದು ನಕ್ಷೆಯನ್ನು ತಿಪಟೂರು ಉಪ ವಿಭಾಗಾಧಿಕಾರಿಗಳು ಹಾಗೂ ಭೂ ಸ್ವಾಧೀನಾಧಿಕಾರಿಗಳು, ತಿಪಟೂರು ಉಪ ವಿಭಾಗ, ತಿಪಟೂರು ಇವರ ಕಾರ್ಯಾಲಯದಲ್ಲಿ 
ಪರಿವೀಕ್ಷಣೆಗೆ ಇಡಲಾಗಿದೆ. 














ಅನುಸೂಚಿ 
ಜಿಲ್ಲೆ: ತುಮಕೂರು ತಾಲ್ಲೂಕು: ತಿಪಟೂರು ಹೋಬಳಿ: ಕಸಬಾ ಗ್ರಾಮ: ಕಂಚಾಘಟ್ಟ 
5, ಸರ್ವೆ ಚಕ್ಕುಬಂದಿ ಭೂ ಸ್ತಾಧೀನ ಜಮೀನಿನ 
ಖಾತೆದಾರರ ಹೆಸರು ಅನುಭವದಾರರ ಹೆಸರು ತರಹೆ ಹ 
ಸಂ. ನಂಬರ್‌ ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ವಿಸ್ತೀರ್ಣ ಆಕಾರ 
1 2 3 4 5 6 7 8 9 10 1] 
1 |K.S ಷಡಾಕ್ಷರಯ್ಯ K.S ಷಡಾಕ್ಷರಯ್ಯ 140/4ಬಿ ಖುಷ್ಟಿ ಸನಂ ಸನಂ 141 ಉಳಿಕೆ ಉಳಿಕೆ 0-02 0-09 
140/ ಬಿ ಗುಂಟೆ 









































ಭಾರತದ ರಾಷ್ಟ್ರಪತಿಗಳ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ. ವೆಂಕಟೇಶಮೂರ್ತಿ 
ಪಿ.ಆರ್‌. 95 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಭೂಸ್ವಾಧೀನ-2) 


